CPMG/KA/ BG-GPO/13/2003-2005 ಎ ವಿಶ್ವಮಾನವ ವರ್ಷ 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೩೯ ಬೆಂಗಳೂರು, ಗುರುವಾರ, ಮೇ ೬, ೨೦೦೪ (ವೈಶಾಖ ೧೬, ಶಕ ವರ್ಷ ೧೯೨೬) ಸಂಚಿಕೆ ೧೯ 











ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾಗಿ ಎಲ್ಲಾ 
ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ವಿಷಯ: ಶ್ರೀ ಎಂ.ಎಸ್‌. ನಟರಾಜಮೂರ್ತಿ, ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ವಿಚಾರಣಾ ವರದಿ ಸಲ್ಲಿಸಿದ್ದಕ್ಕಾಗಿ ಗೌರವ ಧನ 
ಹಾಗೂ ವಾಹನ ಭತ್ಯೆ ಮಂಜೂರು ಮಾಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 57 ಎಸ್‌ಇಎನ್‌ 2002, ಬೆಂಗಳೂರು, ದಿನಾಂಕ:21.05.2002. 
2. ಶ್ರೀ ಎಂ.ಎಸ್‌. ನಟರಾಜಮೂರ್ತಿ, ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು, ವರದಿ ದಿನಾಂಕ:03.03.2004. 
ಪ್ರಸ್ತಾವನೆ: 
ಶ್ರೀ ಎಂ. ಕೃಷ್ಣ, ವಿಶೇಷ ಜಿಲ್ಲಾಧಿಕಾರಿಗಳು, ಇವರ ವಿರುದ್ದ ಇಲಾಖಾ ವಿಚಾರಣೆ ನಡೆಸುವ ಸಲುವಾಗಿ ಮೇಲೆ (10ರಲ್ಲಿ 
ಓದಲಾದ ದಿನಾಂಕ:21.05.2002ರ ಸರ್ಕಾರಿ ಆದೇಶದಲ್ಲಿ ಶ್ರೀ ಎಂ.ಎಸ್‌. ನಟರಾಜಮೂರ್ತಿ, ನಿವೃತ್ತ ಜಿಲ್ಲಾ ನ್ಯಾಯಾಧೀಶರನ್ನು 
ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಲಾಗಿತ್ತು. ವಿಚಾರಣೆ ನಡೆಸಿದ ವಿಚಾರಣಾಧಿಕಾರಿಗಳು ಮೇಲೆ ಓದಲಾದ ದಿನಾಂಕ:03.03.2004ರ 
ವಿಚಾರಣಾ ವರದಿಯನ್ನು ಸಲ್ಲಿಸಿರುತ್ತಾರೆ. ಈ ಸಂಬಂಧ ಅವರಿಗೆ ಗೌರವ ಧನ ಹಾಗೂ ವಾಹನ ಭತ್ಕೆ ಮಂಜೂರು ಮಾಡಲು ಸರ್ಕಾರವು 
ಈ ಮುಂದಿನಂತೆ ಆದೇಶಿಸುತ್ತದೆ. 
ಆದೇಶ ಸಂಖ್ಯೆ: ಸಿಆಸುಇ 57 ಎಸ್‌ಇಎನ್‌ 2002, ಬೆಂಗಳೂರು, ದಿನಾಂಕ:30ನೇ ಮಾರ್ಚ್‌, 2004 
ಸರ್ಕಾರವು ಶ್ರೀ ಎಂ.ಎಸ್‌. ನಟರಾಜಮೂರ್ತಿ, ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು, ಇವರು ವಿಚಾರಣಾ ವರದಿ ಸಲ್ಲಿಸಿದ ಕಾರಣ 
ಸರ್ಕಾರಿ ಆದೇಶ ಸಂಖ್ಯೆ:ಸಿಆಸುಇ 3 ಸೇಣವಿ 96, ದಿನಾಂಕ:24.04.1998ರನ್ವಯ 5,000-00 (ಐದು ಸಾವಿರ ರೂಪಾಯಿಗಳು ಮಾತ್ರ) 
ರೂಪಾಯಿಗಳ ಗೌರವ ಧನವನ್ನು ಹಾಗೂ ಸರ್ಕಾರಿ ಆದೇಶ ಸಂಖ್ಯೆ ಸಿಆಸುಇ 45 ಸೇಣವಿ 2001 ದಿನಾಂಕ:04.03.2002 ರನ್ವಯ 
1,000-00 (ಒಂದು ಸಾವಿರ ರೂಪಾಯಿಗಳು ಮಾತ್ರ) ರೂಪಾಯಿಗಳು, ವಾಹನ ಭತ್ಯೆಯನ್ನು ಇವರಿಗೆ ಪಾವತಿ ಮಾಡಬೇಕೆಂದು ಈ 
ಮೂಲಕ ಆದೇಶಿಸುತ್ತದೆ. 
ಈ ಬಗೆಗಿನ ವೆಚ್ಚವನ್ನು ಆಯವ್ಯಯ ಲೆಕ್ಕ ಶೀರ್ಷಿಕೆ “2052- ಸಚಿವಾಲಯ ಸಾಮಾನ್ಯ ಸೇವೆಗಳು-090-ಸಚಿವಾಲಯ-01 
ಕರ್ನಾಟಕ ಸರ್ಕಾರದ ಸಚಿವಾಲಯ 014 ಇತರೆ ಭತ್ಯೆಗಳು”ರಲ್ಲಿ ಭರಿಸುವುದು. 


(8 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ರಘುರಾಮ್‌ ಭಂಡಾರಿ 
ಪಿ.ಆರ್‌.427 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3). 


ವಿಷಯ: ಎಸ್‌.ಎ. ಡಂಬಳ್‌, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ, ಅವರ ವಿರುದ್ಧ ಇಲಾಖಾ ವಿಚಾರಣೆ-ರಾಜ್ಯ 
ಉಚ್ಚನ್ಯಾಯಾಲಯದ ಆದೇಶದಂತೆ ದಂಡನೆ ವಿಧಿಸಿದ ಆದೇಶವನ್ನು ಹಿಂದಕ್ಕೆ ಪಡೆದು ಮರು ವಿಚಾರಣೆ ನಡೆಸುವ 

ಬಗೆ. 

ಗಿ 


(೪೯೭) 


೪೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೬, ೨೦೦೪ ಭಾಗ - ೧ 





ಓದಲಾಗಿದೆ: 1. ಸರ್ಕಾರಿ ಆದೇಶ ಕ್ರಮಾಂಕ:ಸಿಆಸುಇ 48 ಎಸ್‌ಇಎನ್‌ 95 ದಿನಾಂಕ:04.06.2002. 
2. ಅರ್ಜಿ ಸಂಖ್ಯೆ:14:99ರಲ್ಲಿ ಕರ್ನಾಟಕ ಆಡಳಿತ ನ್ಯಾಯಮಂಡಲಿಯು ದಿನಾಂಕ:24.09.2002ರಲ್ಲಿ ನೀಡಿದ 
ಆದೇಶ. 
3. ರಿಟ್‌ ಅರ್ಜಿ ಸಂಖ್ಯೆ:40899:2003ರಲ್ಲಿ ರಾಜ್ಯ ಉಚ್ಚ ನ್ಯಾಯಾಲಯವು ದಿನಾಂಕ:09.02.2004 ರಂದು ನೀಡಿದ 
ಆದೇಶ. 

ಪ್ರಸ್ತಾವನೆ: 

ವಿಶೇಷ ಭೂಸ್ವಾಧೀನ ಅಧಿಕಾರಿ ಕೃಷ್ಣ ಮೇಲ್ದಂಡೆ ಯೋಜನೆ, ಬಾಗಲಕೋಟೆ ಈ ಹುದ್ದೆಯಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದಾಗ 
ಸರ್ಕಾರದ ನಿರ್ದೇಶನ:ಸುತ್ತೋಲೆಗಳು ಹಾಗೂ ಭೂಸ್ವಾಧೀನ ಕಾಯಿದೆಗಳನ್ನು ಉಲ್ಲಂಘಿಸಿ ನ್ಯಾಯಾಲಯದ ಮುಂದೆ ವಿಚಾರಣೆಯಲ್ಲಿದ್ದ 
ಪ್ರಕರಣಗಳಲ್ಲೂ ಅವಾರ್ಡ್‌ ತಯಾರಿಸಿದ, ಒಮ್ಮೆ ಪರಿಹಾರ ಧನ ವಿತರಣೆ ಆಗಿದ್ದ ಪ್ರಕರಣದಲ್ಲೂ ಅವಾರ್ಡ್‌ ತಯಾರಿಸಿದ, ಭೂ 
ಸ್ವಾಧೀನ ಪ್ರಕರಣಗಳ ವಹಿಯನ್ನು ನಿರ್ವಹಿಸದೇ ಪ್ರಕರಣಗಳು ನಿಷ್ಟಲಗೊಳ್ಳಲು ಕಾರಣರಾದ ಆರೋಪಕ್ಕಾಗಿ ಇತರರೊಡನೆ ಶ್ರೀ ಎಸ್‌. 
ಡಂಬಳ್‌, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ ಅವರ ವಿರುದ್ಧವೂ ಸಹ ಇಲಾಖಾ ವಿಚಾರಣೆ ನಡೆದು ಮೇಲೆ (1ರಲ್ಲಿ ಓದಲಾದ 
ದಿನಾಂಕ:04.06.2002ರ ಸರ್ಕಾರಿ ಆದೇಶದಲ್ಲಿ ಅವರ ವೇತನವನ್ನು ಕೆಳಗಿನ ಹಂತಕ್ಕೆ ಇಳಿಸುವ ದಂಡನೆ ವಿಧಿಸಲಾಯಿತು. ತಮ್ಮ ವಿರುದ್ಧ 
ಇಲಾಖಾ ವಿಚಾರಣೆ ಹೂಡಿದ ಕ್ರಮವನ್ನು ಪ್ರಶ್ನಿಸಿ ಎಸ್‌.ಎ. ಡಂಬಳ್‌, ಕೆ.ಎ.ಎಸ್‌. ಅಧಿಕಾರಿ ಅವರು ಸಲ್ಲಿಸಿದ ಅರ್ಜಿ ಸಂಖ್ಯೆ 14:99ನ್ನು 
ಪರಿಶೀಲಿಸಿದ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯು ಮೇಲೆ (2)ರಲ್ಲಿ ಓದಲಾದ ದಿನಾಂಕ:24.09.2002ರ ಆದೇಶ ಹೊರಡಿಸಿ ಸಿಸಿಎ 
ನಿಯಮ 11ರ ವಿಧಿ ವಿಧಾನಗಳನ್ನು ಪಾಲಿಸದೇ ಹಾಗೂ ದಾಖಲೆಗಳೇ ಇಲ್ಲದೇ ವಿಚಾರಣೆ ನಡೆದಿದೆ ಎಂಬ ನಿಲುವು ಕಳೆದು ಮರು 
ವಿಚಾರಣೆ ನಡೆಸುವ ಅಧಿಕಾರವನ್ನೂ ಸಹ ಸರ್ಕಾರಕ್ಕೆ ನೀಡದೇ ದಂಡನೆ ವಿಧಿಸಿದ ಆದೇಶವನ್ನು ರದ್ದುಪಡಿಸಿತು. ಆದರೆ ಪ್ರಕರಣದಲ್ಲಿ 
ದಾಖಲೆಗಳು ಇದ್ದವು. ಲೋಪ ಕಂಡು ಬಂದ ಹಂತದಿಂದ ವಿಚಾರಣೆ ನಡೆಸಲು ಅವಕಾಶ ನೀಡಿದ ಮಂಡಳಿಯ ದಿನಾಂಕ:24.09.2002ರ 
ಆದೇಶವನ್ನು ಪ್ರಶ್ನಿಸಿ ಸರ್ಕಾರದ ವತಿಯಿಂದ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ರಿಟ್‌ ಅರ್ಜಿ ಸಂಖ್ಯೆ:40889:2003ನ್ನು ಸಲ್ಲಿಸಲಾಯಿತು. 
ರಾಜ್ಯ ಉಚ್ಚ ನ್ಯಾಯಾಲಯವು ಮೇಲೆ (3ರಲ್ಲಿ ಓದಲಾದ ದಿನಾಂಕ:09.02.2004ರ ಆದೇಶದಲ್ಲಿ ಲೋಪ ಕಂಡು ಬಂದ ಹಂತದಿಂದ 
ಮತ್ತೆ ವಿಚಾರಣೆಯನ್ನು ನಡೆಸಲು ಅಧಿಕಾರ ನೀಡಿದೆ. ಕೆ.ಎ.ಟಿ. ಹಾಗೂ ಉಚ್ಚ ನ್ಯಾಯಾಲಯದ ಆದೇಶಗಳನ್ನು ಅನುಷ್ಟಾನಗೊಳಿಸಿದ 
ಸರ್ಕಾರವು ಈ ಮುಂದಿನಂತೆ ಆದೇಶಿಸುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ 19 ಎಸ್‌ಇಎನ್‌ 99, ಬೆಂಗಳೂರು, ದಿನಾಂಕ:30ನೇ ಮಾರ್ಚ್‌, 2004 

ಪ್ರಸ್ತಾವನೆಯಲ್ಲಿ ವಿವರಿಸಲ್ಪಟ್ಟ ಸನ್ನಿವೇಶಗಳಿಂದಾಗಿ ಕರ್ನಾಟಕ ಆಡಳಿತ ನ್ಯಾಯ ಮಂಡಲಿ ಹಾಗೂ ರಾಜ್ಯ ಉಚ್ಚ 
ನ್ಯಾಯಾಲಯದ ಆದೇಶಗಳನ್ನು ಅನುಷ್ಟಾನಗೊಳಿಸಿದ ಸರ್ಕಾರವು ಶ್ರೀ ಎಸ್‌.ಎ. ಡಂಬಳ್‌, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ 
ಅವರಿಗೆ ದಂಡನೆ ವಿಧಿಸಿದ ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 48 ಎಸ್‌ಇಎನ್‌ 95, ದಿನಾಂಕ:04.06.2002ನ್ನು ರದ್ದುಪಡಿಸುತ್ತದೆ. ಈ 
ಆದೇಶವನ್ನು ಹೊರಡಿಸದಿದ್ದಲ್ಲಿ ಅಧಿಕಾರಿಯು ಯಾವ ಸೌಲಭ್ಯಗಳನ್ನು ಪಡೆಯುತ್ತಿದ್ದರೋ ಅವುಗಳನ್ನು ಪಡೆಯಲು ಅರ್ಹರಿರುತ್ತಾರೆ. 

ವಿಭಾಗಾಧಿಕಾರಿಗಳ ಹುದ್ದೆಯನ್ನು ರದ್ದುಪಡಿಸಿರುವುದರಿಂದ ಬೆಳಗಾವಿ ವಿಭಾಗಾಧಿಕಾರಿ ಹಾಗೂ ಅವರ ರಾಜ್ಯ ಪತ್ರಾಂಕಿತ 
ಸಹಾಯಕರ ಹುದ್ದೆಗಳು ಅಸ್ಥಿತ್ವದಲ್ಲಿಲ್ಲ. ಆದ್ದರಿಂದ ಉಚ್ಚ ನ್ಯಾಯಾಲಯದ ಆದೇಶದಂತೆ ಶ್ರೀ ಎಸ್‌.ಎ. ಡಂಬಳ್‌, ಕೆ.ಎ.ಎಸ್‌. ಅಧಿಕಾರಿ 
ಅವರ ವಿರುದ್ಧ ವಿಚಾರಣೆ ನಡೆಸಲು ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿ 1957ರ 
ನಿಯಮ 11(2)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸರ್ಕಾರವು ಜಿಲ್ಲಾಧಿಕಾರಿ, ಉತ್ತರ ಕನ್ನಡ ಜಿಲ್ಲೆ, ಕಾರವಾರ ಅವರನ್ನು 
ವಿಚಾರಣಾಧಿಕಾರಿಯನ್ನಾಗಿ ಈ ಮೂಲಕ ನೇಮಿಸುತ್ತದೆ. 

ಶಿಸ್ತು ಪ್ರಾಧಿಕಾರದ ಪರವಾಗಿ ಪ್ರಕರಣವನ್ನು ವಿಚಾರಣಾಧಿಕಾರಿಗಳ ಮುಂದೆ ಮಂಡಿಸಲು ಕರ್ನಾಟಕ ನಾಗರೀಕ ಸೇವಾ 
(ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲನವಿ) ನಿಯಮಾವಳಿ 1957ರ ನಿಯಮ 1165ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಸರ್ಕಾರವು ವಿಶೇಷ ಜಿಲ್ಲಾಧಿಕಾರಿ, ಭೂಸ್ವಾಧೀನ, ಪುನರ್‌ವಸತಿ ಮತ್ತು ಪುನರ್‌ ನಿರ್ಮಾಣ ಬೃಹತ್‌ ನೀರಾವರಿ ಯೋಜನೆಗಳು ಬೆಳಗಾವಿ 
ಅವರನ್ನು ಮಂಡನಾಧಿಕಾರಿಯನ್ನಾಗಿ ಈ ಮೂಲಕ ನೇಮಿಸುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ರಘುರಾಮ್‌ ಭಂಡಾರಿ 
ಪಿ.ಆರ್‌.429 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3). 


FOREST, ECOLOGY AND ENVIRONMENT SECRETARIAT 
Sub: Renewal of lease of 0.40 ha of forest land in Ft.Sy. No.285 of Achwe Village in Honnavar 
Division in favour of Mahila Mandal, Achwe. 
Read: 1. Government Order No.FFD 211 FGL 85, Dated:14.09.1990. 
2. Letter No.A5(2) GFL.CR-3/2002-03, Dated:31.08.2002 of Principal Chief Conservator of 
Forests, Bangalore. 
3. State Government letter No.FEE 307 FGL 2002, Dated:11.11.2002. 
4. Letter No.F(C)A/11.1/89/KAR/1970 Dated:30.12.2002. of Ministry of Environment and 
Forests, Government of India, Regional Office (5.೫) Bangalore. 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೬, ೨೦೦೪ ೪೯೯ 





Preamble: 

Government accorded sanction to permit the then Chief Conservator of Forests (General), 
Bangalore, for diversion of 0.40 ha. of forest land out of Ft.Sy.No.285 of Achwe Village, Ankola Taluk in 
U.K. District for regularization of encroachment done by Mahila Mandal, Achwe subject to certain 
conditions and the lease period was 5 years vide G.0. Dated:14.09.1990 read at (1) above. 

The Principal Chief Conservator of Forests, Bangalore vide his letter dated:31.08.2002 read at (2) 
above has sent a renewal proposal to State Government stating that the lease was sanctioned earlier vide 
G.0. dated:14.09.1990 for a period of 5 years which expired on 14.09.1995 and requested to move the 
matter with Government of India to obtain the approval for renewal of 0.40 ha. of forest land in Achwe in 
favour of Mahila Mandal, Achwe, subject to certain conditions. 

Accordingly, the proposal was recommended to Government of India for renewal of lease of 0.40 
ha. of forest land in Ft.Sy.No.285 of Achwe Village in Honnavar Division in favour of Mahila Mandal, 
Achwe vide letter dated:11.11.2002 read at (3) above. 

The Government of India, Ministry of Environment and Forests, Regional Office, (South Zone), 
Bangalore vide its letter Dated:30.12.2002 read at (4) above has stated that the approval conveyed under 
Section 2 of Forest (Conservation) Act, 1980 by the Central Government in this case, holds good for 
perpetuity. Since lease period of 5 years is stipulated by State Government, extension may also be given 
by State Government itself. 

The proposal has been examined in detail and the following orders are issued: 

Government Order No. FEE 307 FGL 2002, Bangalore, Dated:27th March, 2004 

In the circumstances explained above in the preamble, Government are pleased to accord 
approval for renewal of lease of 0.40 ha. of forest land in Ft.Sy.No.285 of Achwe Village in Honnavar 
Division in favour of Mahila Mandal, Achwe for a further period of 15 years with effect from 14.09.1995 
subject to the following terms and conditions: 

1. The legal status of forest land will continue to be forest land. 

2. The total forest area utilised for the project shall not exceed 0.40 ha. and it should be used only 
for the purpose for which it is granted. In case the land is not used for the stipulated purpose or 
when it no longer needed for the stipulated purpose the area should automatically revert back to 
the Forest Department. 

3. Thelessee has to pay the lease rent as fixed by the Government from time to time. 

4. The user agency shall pay the cost of raising compensatory afforestation in an area of 0.80 ha. of 
degraded forest land at the rate prevailing at the time of approval. (Now it is Rs. 54,200/- per ha.). 

5. The period of lease shall be for 15 years w.e.f. 14.09.1995. 

6. The user agency has to pay the Net Present Value of the forest land as fixed by Government vide 
Notification No.FEE 247 FGL 2002, dated:17.01.2004. 

7. Any other conditions to be stipulated by Government of India/State Government/Principal Chief 
Conservator of Forests, in the interest of Conservation of Forests. 


By Order and in the name of the Governor of Karnataka, 
S.R. VATSALA 
PR-430 Under Secretary to Government, 
Forest, Ecology and Environment Department. 


ಕಾನೂನು ಸಚೆವಾಲಯ 
ವಿಷಯ: ಶ್ರೀ ಕೆ.ಬಿ. ದೇಸಾಯಿ, ಸಹಾಯಕ ಅಭಿಯೋಗ ನಿರ್ದೇಶಕರು, ಗದಗ್‌ (ಹಿಂದಿನ ಸಹಾಯಕ ಅಭಿಯೋಗ 
ನಿರ್ದೇಶಕರು, ಕೆ.ಜಿ.ಎಫ್‌) ಇವರ ವಿರುದ್ಧದ ಆರೋಪಗಳ ಬಗ್ಗೆ ಇಲಾಖಾ ವಿಚಾರಣೆ ನಡೆಸಲು ವಿಚಾರಣಾ 
ಪ್ರಾಧಿಕಾರಿ ಹಾಗೂ ಅಭಿಯೋಕ್ತಧಿಕಾರಿಯಾಗಿ ನೇಮಿಸುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ: ಲಾ 238 ಪಿಪಿಇ 01, ದಿನಾಂಕ:28.10.03. 
2. ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಬೆಂಗಳೂರು, ಇವರ ಪತ್ರ ಸಂಖ್ಯೆ: 
ಡಿಪಿಎನ್‌:ಕೇಂಸ:ಬಿ -52:2000-01, ದಿನಾಂಕ:31.01.2004. 
3. ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ 3 ಸೇಣವಿ 98, ದಿನಾಂಕ:24.04.98. 
ಪ್ರಸ್ತಾವನೆ: 
ಶ್ರೀ ಕೆ.ಬಿ. ದೇಸಾಯಿ, ಸಹಾಯಕ ಅಭಿಯೋಗ ನಿರ್ದೇಶಕರು, ಗದಗ ರವರು ಈ ಹಿಂದೆ ಕೆ.ಜಿ.ಎಫ್‌ನಲ್ಲಿ ಸಹಾಯಕ 
ಅಭಿಯೋಗ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಸಂದರ್ಭದಲ್ಲಿ ಕೆ.ಜಿ.ಎಫ್‌. ಅಡಿಷನಲ್‌ ಜೆಎಂಎಫ್‌ಸಿ ನ್ಯಾಯಾಲಯದ ಪ್ರಭಾರ 
ಸಹಾಯಕ ಸರ್ಕಾರಿ ಅಭಿಯೋಜಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಇವರ ಮೇಲೆ ಲಂಚಗುಳಿತನ, ಸ್ವಜನ ಪಕ್ಷಪಾತ, ಜಾತೀಯತೆ, 
ಕರ್ತವ್ಯ ಭ್ರಷ್ಟತೆ ಮುಂತಾದ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಸದರಿಯವರ ವಿರುದ್ಧ ಇಲಾಖಾ ವಿಚಾರಣೆ ನಡೆಸಲು ಶ್ರೀಯುತ ಹೆಚ್‌. 
ಸತ್ಯನಾರಾಯಣ ಶೆಟ್ಟಿ, ನಿವೃತ್ತ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹುಬ್ಬಳ್ಳಿ ಇವರನ್ನು ವಿಚಾರಣಾ ಪ್ರಾಧಿಕಾರಿಯಾಗಿ ಮತ್ತು ಸರ್ಕಾರಿ 
ಅಭಿಯೋಜಕರು ಗದಗ ಇವರನ್ನು ಮಂಡನಾಧಿಕಾರಿಯಾಗಿ ಮೇಲೆ ಓದಲಾದ 1ರ ಆದೇಶದಲ್ಲಿ ನೇಮಿಸಲಾಗಿತ್ತು. 


(8. 


೫೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೬, ೨೦೦೪ ಭಾಗ - ೧ 





ಮೇಲೆ ಓದಲಾದ ಕ್ರಮಾಂಕ(1ರ ಆದೇಶವನ್ನು ನೊಂದಾಯಿತ ಅಂಚಿ ಮೂಲಕ ವಿಚಾರಣಾಧಿಕಾರಿಯವರಿಗೆ 
ಕಳುಹಿಸಿಕೊಡಲಾಗಿದ್ದು, ವಿಚಾರಣಾಧಿಕಾರಿಯವರು ಅದರ ವಿಳಾಸಿದ ಸ್ಥಳದಲ್ಲಿ ಇರುವುದಿಲ್ಲವೆಂದು ನೊಂದಾಯಿತ ಅಂಚಿ ಮೂಲಕ 
ಕಳುಹಿಸಲಾಗಿದ್ದ ಲಕೋಟೆ ವಾಪಾಸ್‌ ಬಂದಿರುತ್ತೆ ಎಂದು ಮೇಲೆ ಓದಲಾದ ಕ್ರಮಾಂಕ 2ರಲ್ಲಿ ಅಭಿಯೋಗ ನಿರ್ದೇಶಕರು ಸರ್ಕಾರಕ್ಕೆ 
ವರದಿ ಮಾಡಿರುತ್ತಾರೆ. 

ಈ ಹಿನ್ನೆಲೆಯಲ್ಲಿ ಮೇಲೆ ಓದಲಾದ ಕ್ರಮಾಂಕ (1ರಲ್ಲಿ ನೇಮಿಸಲಾಗಿದ್ದ ವಿಚಾರಣಾಧಿಕಾರಿಯವರನ್ನು ಬದಲಾಯಿಸಿ 
ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಲಾ 238 ಪಿಪಿಇ 2001, ಬೆಂಗಳೂರು, ದಿನಾಂಕ:29ನೇ ಮಾರ್ಚ್‌, 2004 

ಶ್ರೀ ಕೆ.ಬಿ. ದೇಸಾಯಿ, ಸಹಾಯಕ ಅಭಿಯೋಗ ನಿರ್ದೇಶಕರು, ಗದಗ್‌ (ಹಿಂದಿನ ಸಹಾಯಕ ಅಭಿಯೋಗ ನಿರ್ದೇಶಕರು 
ಕೆ.ಜಿ.ಎಫ್‌) ಇವರ ವಿರುದ್ಧದ ಆಪಾದನೆಗಳ ಬಗ್ಗೆ ಕೆಸಿಎಸ್‌ (ಸಿಸಿಎ) ನಿಯಮಾವಳಿ 1957ರ ನಿಯಮ 11ರ ಉಪ ನಿಯಮ (2)ರನ್ವಯ 
ಹಾಗೂ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆಯ ಇಲಾಖೆಯ ಆದೇಶ ಸಂಖ್ಯೆ: ಸಿಆಸುಇ 3 ಸೇಇವಿ 96, ದಿನಾಂಕ: 24.04.98ರನ್ವಯ 
ಇಲಾಖಾ ವಿಚಾರಣೆಯನ್ನು ನಡೆಸಲು ಸದರಿ ನಿಯಮಾವಳಿ ನಿಯಮ 11 ಮತ್ತು 11(ಎ) ರನ್ವಯ ಪ್ರತಿ ಪ್ರಕರಣಕ್ಕೆ ರೂ. 5,000-00 
(ರೂಪಾಯಿ ಐದು ಸಾವಿರ ಮಾತ್ರ)ಗಳ ಸಂಚಿತ ಸಂಭಾವನೆ ಹಾಗೂ ಪ್ರತಿ ಪ್ರಕರಣಕ್ಕೆ ರೂ. 1000-00 (ಒಂದು ಸಾವಿರ ರೂ. ಮಾತ್ರ) 
ವಾಹನ ಭತ್ಯೆ ನೀಡುವ ಆಧಾರದ ಮೇಲೆ ಶ್ರೀಯುತ ಟಿ. ಸಂತಾನಮ್‌, ನಂ 212, 1ನೇ ಬ್ಲಾಕ್‌ 3ನೇ ಕ್ರಾಸ್‌, ಜಯನಗರ 
ಬೆಂಗಳೂರು-560011 ಇವರನ್ನು ವಿಚಾರಣಾ ಪ್ರಾಧಿಕಾರಿಯಾಗಿ ಕೆಳಕಂಡ ಷರತ್ತುಗಳೊಂದಿಗೆ ನೇಮಿಸಿದೆ. ಮಂಡನಾಧಿಕಾರಿ ನೇಮಕದ 
ಬಗ್ಗೆ ಯಾವುದೇ ಬದಲಾವಣೆಯಿಲ್ಲ. 
ಷರತ್ತುಗಳು: 

1. ಪ್ರಕರಣದ ವಿಚಾರಣೆಯನ್ನು ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ, ಬೆಂಗಳೂರು ಇವರ 
ಕಾರ್ಯಾಲಯದಲ್ಲಿ ನಡೆಸತಕ್ಕದ್ದು. 

2. ವಿಚಾರಣಾ ಪ್ರಾಧಿಕಾರಿಯವರಿಗೆ ಇಲಾಖಾ ವಿಚಾರಣೆ ಮುಕ್ತಾಯವಾಗುವವರೆಗೆ ಅಭಿಯೋಗ ನಿರ್ದೇಶಕರು ರವರು ತಮ್ಮ 
ಕಛೇರಿಯ ಬೆರಳಚ್ಚುಗಾರರು: ಶೀ ಲಿ. ಗಾರರ ಸೇವೆಯನ್ನು ಒದಗಿಸುವುದರ ಜೊತೆಗೆ ಅಗತ್ಯ ಲೇಖನ ಸಾಮಗ್ರಿಗಳನ್ನು 
ಸಹ ಒದಗಿಸತಕ್ಕದ್ದು. 

3. ಇಲಾಖಾ ವಿಚಾರಣೆಯನ್ನು ಎರಡು ತಿಂಗಳೊಳಗೆ ಪೂರೈಸಿ ಸರ್ಕಾರಕ್ಕೆ ವಿಚಾರಣಾ ವರದಿಯನ್ನು ಸಲ್ಲಿಸತಕ್ಕದ್ದು. 
ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ, ಬೆಂಗಳೂರು ರವರು ರೂ. 5,000-00 ಸಂಚಿತ 
ಸಂಭಾವನೆಯನ್ನು ಮತ್ತು ರೂ. 1000-00 ವಾಹನ ಭತ್ಯೆಯನ್ನು ವಿಚಾರಣಾ ಪ್ರಾಧಿಕಾರಿಯವರಿಗೆ ಅವರು ವಿಚಾರಣಾ 
ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ ನಂತರ ಪಾವತಿಸತಕ್ಕದ್ದು. 

5. ಈ ಸಂಬಂಧ ತಗಲುವ ವೆಚ್ಚವನ್ನು ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ 2003-04ನೇ ಸಾಲಿನ 
ಆಯವ್ಯಯದಲ್ಲಿ ಕಛೇರಿ ವೇತನ ಲೆಕ್ಕ ಶೀರ್ಷಿಕೆಯಲ್ಲಿ ಒದಗಿಸಲಾಗಿರುವ ಅನುದಾನದಲ್ಲಿ ಭರಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಹೆಚ್‌. ನಾಗೇಂದ್ರಪ್ಪ 
ಪಿ.ಆರ್‌.444 ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಾನೂನು ಇಲಾಖೆ (ಆಡಳಿತ-2). 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ವಿಷಯ: ಶ್ರೀ ಟಿ.ಸಿ. ವರದೇಗೌಡ, ಹಿಂದಿನ ಕೈಗಾರಿಕಾ ವಿಸ್ತರಣಾಧಿಕಾರಿ, ತಾಲ್ಲೂಕು ಕೈಗಾರಿಕಾ ಕೇಂದ್ರ ಮೈಸೂರು, ಹಾಲಿ 
ಕೈಗಾರಿಕಾ ವಿಸ್ತರಣಾಧಿಕಾರಿ, ತಾಲ್ಲೂಕು ಕೈಗಾರಿಕಾ ಕೇಂದ್ರ, ನಂಜನಗೂಡು, ಇವರ ವಿರುದ್ಧದ ಟ್ರಾಪ್‌ ಕೇಸ್‌ ಕುರಿತು 
ಇಲಾಖಾ ವಿಚಾರಣೆ-ದೋಷಮುಕ್ತಗೊಳಿಸುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಸಮಸಂಖ್ಯೆಯ ಆದೇಶ ದಿನಾಂಕ:14.06.2002. 
2. ಮಾನ್ಯ ಲೋಕಾಯುಕ್ತರ ಅರೆ ಸರ್ಕಾರಿ ಪತ್ರ ಸಂಖ್ಯೆ: ಲೋಕ/ಎಆರ್‌ಇ-3/ಇಎನ್‌ಕ್ಕೂ-63/2002-03, 
ದಿನಾಂಕ:01.12.2003. 
ಪ್ರಸ್ತಾವನೆ: 
ಶ್ರೀ ಟಿ.ಸಿ. ವರದೇಗೌಡ, ಕೈಗಾರಿಕಾ ವಿಸ್ತರಣಾಧಿಕಾರಿ, ಇವರು ಹಿಂದೆ ಮೈಸೂರು ತಾಲ್ಲೂಕು ಕೈಗಾರಿಕಾ ಕೇಂದ್ರದಲ್ಲಿ ಕೆಲಸ 
ಮಾಡುತ್ತಿದ್ದಾಗ ಅಗರಬತ್ತಿ ಫ್ಯಾಕ್ಟರಿ ನೋಂದಣಿ ಮಾಡಲು ತಾತ್ಕಾಲಿಕ ನೋಂದಣಿ ಪತ್ರ ನೀಡುವ ಸಲುವಾಗಿ ಮೈಸೂರಿನ 
ರಾಜೇಂದ್ರನಗರದ ನಿವಾಸಿಯಾದ ಶ್ರೀ ಬಚ್ಚಣ್ಣೇಗೌಡ ಬಿನ್‌ ಲೇಟ್‌ ಹುಚ್ಚಯ್ಯ, ಎಂಬುವರಿಂದ ದಿನಾಂಕ:26.07.1997ರಂದು ರೂ. 
200.00 ಗಳನ್ನು ಲಂಚವನ್ನು ಕೇಳಿ ಪಡೆದುಕೊಂಡ ಸಮಯದಲ್ಲಿ ಮೈಸೂರು ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಸಿಕ್ಕಿಕೊಂಡಿದ್ದಾರೆಂದು, 
ಆಪಾದಿತರು ಲಂಚವನ್ನು ಒತ್ತಾಯಿಸಿ ಪಡೆದುಕೊಂಡಿರುವುದನ್ನು ಸಾಬೀತುಗೊಳಿಸಲು ಮೇಲ್ನೋಟಕ್ಕೆ ಸಾಕಷ್ಟು ಆಧಾರಗಳಿರುವುದರಿಂದ 
ಕಠಿಣ ದಂಡನೆಗೆ ಗುರಿಪಡಿಸಬಹುದಾದ ಪ್ರಕರಣಗಳಿಗೆ ಗೊತ್ತುಪಡಿಸಿರುವ ಕಾರ್ಯವಿಧಾನಗಳಡಿಯಲ್ಲಿ ಶಿಸ್ತು ಕ್ರಮಕ್ಕೆ ಗುರಿಪಡಿಸಲು ಮಾನ್ಯ 
ಉಪ ಲೋಕಾಯುಕ್ತರು ಶಿಫಾರಸ್ಸು ಮಾಡಿದ ಮೇರೆಗೆ, ಮೇಲೆ (1ರಲ್ಲಿ ಓದಲಾದ ಸರ್ಕಾರ ಆದೇಶ ದಿನಾಂಕ:14.06.2002ರಲ್ಲಿ ಸದರಿ 
ಅಧಿಕಾರಿಯ ವಿರುದ್ಧ ಕರ್ನಾಟಕ ಸರ್ಕಾರಿ ಸೇವಾ (ಸಿಸಿಎ) ನಿಯಮಗಳು 1957ರ ನಿಯಮ 14-ಎ ಅಡಿಯಲ್ಲಿ ಮಾನ್ಯ ಉಪ 
ಲೋಕಾಯುಕ್ತರಿಂದ ಇಲಾಖಾ ವಿಚಾರಣೆ ನಡೆಸಲು ಸರ್ಕಾರದ ಮಂಜೂರಾತಿಯನ್ನು ನೀಡಲಾಗಿತ್ತು. 


(84 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೬, ೨೦೦೪ ೫೦೧ 





ಮೇಲೆ ()ರಲ್ಲಿ ಓದಲಾದ ಪತ್ರ ದಿನಾಂಕ:01.12.2003ರಲ್ಲಿ ಮಾನ್ಯ ಲೋಕಾಯುಕ್ತರು ಸದರಿ ಪ್ರಕರಣದ ವಿಚಾರಣಾ 
ವರದಿಯನ್ನು ದಾಖಲೆಗಳೊಂದಿಗೆ ಕಳುಹಿಸಿ, ಆರೋಪಗಳು ಸಾಬೀತಾಗಿಲ್ಲವಾದ ಕಾರಣ ಆಪಾದಿತ ಅಧಿಕಾರಿಯನ್ನು ದೋಷಮುಕ್ತ 
ಗೊಳಿಸುವಂತೆ ಶಿಫಾರಸ್ಸು ಮಾಡಿದ್ದಾರೆ. 
ಸರ್ಕಾರವು, ಪ್ರಕರಣವನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಶ್ರೀ ಟಿ.ಸಿ. ವರದೇಗೌಡ, ಕೈಗಾರಿಕಾ ವಿಸ್ತರಣಾಧಿಕಾರಿ, ಇವರನ್ನು 
ದೋಷಮುಕ್ತಗೊಳಿಸಲು ತೀರ್ಮಾನಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ:ವಾಕೈ 62 ಕೈಸೇವಿ 2002, ಬೆಂಗಳೂರು ದಿನಾಂಕ:8ನೇ ಏಪ್ರಿಲ್‌, 2004 
ಪ್ರಸ್ತಾವನೆಯ ವಿವರಗಳ ಮೇರೆಗೆ ಸರ್ಕಾರವು ಶ್ರೀ ಟಿ.ಸಿ. ವರದೇಗೌಡ, ಕೈಗಾರಿಕಾ ವಿಸ್ತರಣಾಧಿಕಾರಿ, ತಾಲ್ಲೂಕು ಕೈಗಾರಿಕಾ 
ಕೇಂದ್ರ, ನಂಜನಗೂಡು, ಇವರ ವಿರುದ್ಧ ಕರ್ನಾಟಕ ಲೋಕಾಯುಕ್ತರ ಮಾನ್ಯ ಉಪ ಲೋಕಾಯುಕ್ತರಿಗೆ ಸರ್ಕಾರದ ಆದೇಶ ಸಂಖ್ಯೆ:ವಾಕೈ 
62 ಕೈಸೇವಿ 2002, ದಿನಾಂಕ:14.06.2002ರಲ್ಲಿ ವಹಿಸಿದ್ದ ಇಲಾಖಾ ವಿಚಾರಣೆಯಲ್ಲಿ ಇವರನ್ನು ದೋಷಮುಕ್ತಗೊಳಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪದ್ಮಾವತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌.445 ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ, (ಕೈಗಾರಿಕಾ ಸೇವೆಗಳು). 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಸಚಿವಾಲಯ 
ಸೂಚನೆ 
ಸಂಖ್ಯೆ: ಸಂವ್ಯಶಾಇ 19 ಆಡಳಿತ 2004, ಬೆಂಗಳೂರು, ದಿನಾಂಕ: 2ನೇ ಏಪ್ರಿಲ್‌, 2004 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಸುತ್ತೋಲೆ ಸಂಖ್ಯೆ:ಸಿಆಸುಇ 66 ಯೋಮಸ 2003, ದಿನಾಂಕ:11.03.2004 
ರಲ್ಲಿ ಸೂಚಿಸಿರುವಂತೆ ಪ್ರತಿ ತಿಂಗಳ ಮೊದಲನೇ ಶನಿವಾರವನ್ನು ಸಾರ್ವಜನಿಕ ಕುಂದುಕೊರತೆ ಆಲಿಸುವ ದಿನವನ್ನಾಗಿ ಆಚರಿಸಲು 
ನಿಗದಿಪಡಿಸಿದೆ. 
ಆದ್ದರಿಂದ, ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆಗೆ ಸಂಬಂಧಿಸಿದಂತೆ, ಸಾರ್ವಜನಿಕ ಕುಂದು 
ಕೊರತೆಗಳನ್ನು ಪ್ರತಿ ತಿಂಗಳ ಮೊದಲನೇ ಶನಿವಾರದಂದು ಕಾರ್ಯದರ್ಶಿ, ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ, 
ಇವರು ಕೊಠಡಿ ಸಂಖ್ಯೆ:136ರಲ್ಲಿ ಮಧ್ಯಾಹ್ನ 3-30 ಘಂಟೆಯಿಂದ 4-30ರವರೆಗೆ ಆಲಿಸುವರು. 
ಇದನ್ನು ಸಾರ್ವಜನಿಕರ ಗಮನಕ್ಕೆ ತರಲಾಗಿದೆ. 
ಭಾ.ಭೀ. ಪತ್ತಾರ 
ಸಹಾಯಕ ಪ್ರಾರೂಪಕಾರ ಮತ್ತು ಪದನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿ, ಹಾಗೂ 


ಪಿ.ಆರ್‌.446 ಸಾರ್ವಜನಿಕ ದೂರು ನಿರ್ವಹಣಾಧಿಕಾರಿ, 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ. 
LABOUR SECRETARIAT 
Sub: Stepping of Pay of Sri H. Srinivasaiah, Joint Director of Factories to that of his juniors- 
regarding. 


Read: Letter No. EST-1/ABS/CR-05/2003-04 dated:19.02.2004 of the Director of Factories and Boilers. 
Preamble: 

Sri H. Srinivasaiah who is presently working as Joint Director of Factories had joined the 
Department of Factories and Boilers in the year 1978 along with four others namely Sri A.S. Sheshadri, 
Sri B.S. Ramachandra, Sri, Chikkanna and Sri Srinivasan, Sri H. Srinivasaiah is the senior most officer 
both in the select list of Karnataka State Public Service Commission and in the gradation list published by 
the Government from time to time. All of them had joined the service at the same period and were in the 
identical pay scale. As on 01.08.1981 they were drawing equal pay. While fixing the revised pay as per 
Karmataka Civil Service (Revised Pay) Rules-1982 w.e.f. 01.07.1982, the pay of junior officer were fixed at 
a pay of Rs. 1150/-(Rupees One Thousand One Hundred Fifty only), whereas the pay of Sri H. 
Srinivasaiah was fixed at a pay of Rs. 1100/- (Rupees One Thousand One Hundred only). Also two of his 
junior officers had availed the advantage of time bound advancement. This has resulted in disparity of 
pay scales, consequent to this the senior most officer namely Sri. H. Srinivasaiah is found drawing a 
lesser pay than that of his juniors. 

Since a pay disparity had arisen for the reasons noted utsupra, he had made an appeal to the 
Government through the Director of Factories and Boilers with a request to set right the anomaly in his 
pay scale. The Director of Factories and Boilers vide letter under reference above has sent the proposal 
to the Government and also has recommended his case for stepping of pay at par with his juniors. The 
Director has submitted all the relevant documents and details including pay particulars received from 
Account General (A & E), Karnataka, Bangalore with a comparative statement showing the date of 
disparity in their pay scales. The disparity is found to be on 01.08.1982 and on 06.07.1998. They are 
attributable to wrong fixation of pay and the promotion of the senior as Deputy Chief Inspector of 
Factories prior to 01.04.1998 i.e. before revision of pay scale in the year 1999 respectively. 

The proposal of the Director of Factories and Boilers has been carefully examined by the 
Government and a decision has been taken to set right the anomaly. Hence the following order. 


೫೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೬, ೨೦೦೪ ಭಾಗ - ೧ 





Government Order No.LD 11 KaBaSe 2004, Bangalore, Dated:8th April, 2004 
Government are pleased to accord sanction to step-up the pay of Sri H. Srinivasaiah, the then 
Inspector of Factories to that of his juniors from Rs. 1100/- to 1150/- in the pay scale of Rs. 920-1725 
w.e.f. 01.08.1982 in accordance with the provisions of sub rule (6) of rule 8 of the Karnataka Civil Service 
(Revised Pay) Rules 1982 and to regulate his next increment as per rules 51 and 53 of Karnataka Civil 
Service Rules. 
However, even after regulating his pay in accordance with rule 51 & 53 of Karnataka Civil Service 
Rules, if he is again found to be drawing pay lower than that of his juniors resulting in anomaly of pay 
scales, only under such circumstances the Government accords sanction to step-up his pay wef. 
06.07.1998 in the pay scale of Rs. 9580-14200 to that of his juniors in accordance with the provision of 
Rule 7(8) of Karnataka Civil Service (Revised Pay) Rules 1999 and allow consequential monitory benefits. 
This order issues in concurrence with the Finance Department note No.FD 209 Exp.09/04 
dated:01.04.2004. 
By Order and in the name of the Governor of Karnataka, 
B.H. UMAPATHI 
PR-447 Under Secretary to Government, 
Labour Department (Factories & Boilers). 
ಕಂದಾಯ ಸಚಿವಾಲಯ 
ವಿಷಯ: ದಾವಣಗೆರೆ ತಾಲ್ಲೂಕಿನ ಅಮರಗೊಳ್ಳ ಗ್ರಾಮದ ರಿ.ಸ. ನಂ:64:2ಪ ರಲ್ಲಿ 0.04 ಗುಂಟೆ ಹೆಚ್ಚುವರಿ ಜಮೀನನ್ನು 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 77 (3)ರ ಅಡಿಯಲ್ಲಿ ಗ್ರಾಮ ಪಂಚಾಯಿತಿ ಕಟ್ಟಡ ಹಾಗೂ ಗ್ರಾಮ 
ಲೆಕ್ಕಿಗರ ಕಛೇರಿ, ಕಟ್ಟಡ ನಿರ್ಮಾಣಕ್ಕಾಗಿ ಸಾರ್ವಜನಿಕರ ಉದ್ದೇಶಕ್ಕಾಗಿ ಕಾಯ್ದಿರಿಸುವ ಬಗ್ಗೆ. 
ಓದಲಾಗಿದೆ: ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ ರವರ ಪತ್ರ ಸಂಖ್ಯೆ:ಭೂಸು:ಸಿಆರ್‌:44:03-04 ದಿನಾಂಕ:29.10.2003. 
ಪ್ರಸ್ತಾವನೆ: 
ಮೇಲೆ ಓದಲಾದ ಪತ್ರದಲ್ಲಿ ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆ ರವರು ದಾವಣಗೆರೆ ತಾಲ್ಲೂಕು ಅಮರಗೊಳ್ಳ 
ಗ್ರಾಮದ ರಿ.ಸ. ನಂ: 64:2ಪ ರಲ್ಲಿನ 0.04 ಗುಂಟೆ ಹೆಚ್ಚುವರಿ ಜಮೀನನ್ನು ಅಮರಗೊಳ್ಳ ಗ್ರಾಮ ಪಂಚಾಯಿತಿ ಕಟ್ಟಡಕ್ಕೆ 0.02 ಗುಂಟೆ 
ಹಾಗೂ ಗ್ರಾಮ ಲೆಕ್ಕಿಗರ ವಸತಿ ಗೃಹ ಕಂ-ಕಛೇರಿ ಕಟ್ಟಡಕ್ಕೆ 0.02 ಗುಂಟೆ ಜಮೀನನ್ನು ಕಟ್ಟಡ ನಿರ್ಮಾಣ ಮಾಡಲು ಅನುವಾಗುವಂತೆ 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 77 (3)ರಡಿ ಸಾರ್ವಜನಿಕರ ಉದ್ದೇಶಕ್ಕಾಗಿ ಕಾಯ್ದಿರಿಸಿ ಮಂಜೂರು ಮಾಡಲು 
ಶಿಫಾರಸ್ಸು ಮಾಡಿದ್ದಾರೆ. 
ಆದೇಶ ಸಂಖ್ಯೆ:ಕಂಇ 134 ಎಲ್‌ಆರ್‌ಎಂ: 2003 ದಿನಾಂಕ:7ನೇ ಜನವರಿ, 2004 
ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರ ದಾವಣಗೆರೆ ಜಿಲ್ಲೆ, ದಾವಣಗೆರೆ ತಾಲ್ಲೂಕಿನ ಅಮರಗೊಳ್ಳ ಗ್ರಾಮದ ರಿ. ಸರ್ವೆ 
ನಂ:64:2ಪ ರಲ್ಲಿನ 0.04 ಗುಂಟೆ ಜಮೀನನ್ನು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1961ರ ಕಲಂ 77 (3)ರ ಅಡಿಯಲ್ಲಿ ಸಾರ್ವಜನಿಕ 
ಉದ್ದೇಶಕ್ಕಾಗಿ ಕಾಯ್ದಿರಿಸಿ, ಕರ್ನಾಟಕ ಭೂ ಸುಧಾರಣೆ ನಿಯಮಾವಳಿಗಳು, 1974ರ ನಿಯಮ 27ಎ ಅಡಿಯಲ್ಲಿ 0.02 ಗುಂಟೆ ಜಮೀನನ್ನು 
ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣಕ್ಕೆ ಹಾಗೂ 0.02 ಗುಂಟೆ ಜಮೀನನ್ನು ಗ್ರಾಮ ಲೆಕ್ಕಿಗರ ವಸತಿ ಗೃಹ ಕಂ-ಕಛೇರಿ ಕಟ್ಟಡ ನಿರ್ಮಾಣಕ್ಕೆ 
ಮಂಜೂರು ಮಾಡಿ ಆದೇಶ ಹೊಡಡಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ವಿ. ರಾಧಾಕೃಷ್ಣ 
ಪಿ.ಆರ್‌.448 ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸು). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ:ಸಿಆಸುಇ 86 ಆಸೇವ 2003, ಬೆಂಗಳೂರು, ದಿನಾಂಕ:7ನೇ ಏಪ್ರಿಲ್‌, 2004 
ಶ್ರೀ ಕೆ. ಹೇಮಾಜಿ ನಾಯಕ್‌, ಇವರಿಗೆ ಅಧಿಸೂಚನೆ ಸಂಖ್ಯೆ: ಸಿಆಸುಇ 71 ಆಸೇವ 97 ದಿನಾಂಕ:27.10.1997ರಲ್ಲಿ 
ಕೆ.ಎ.ಎಸ್‌. ಕಿರಿಯ ಶ್ರೇಣಿ ವೃಂದದಿಂದ ಕೆ.ಎ.ಎಸ್‌. ಹಿರಿಯ ಶ್ರೇಣಿ ವೃಂದಕ್ಕೆ ಭವಿಷ್ಯವರ್ತಿ ದಿನಾಂಕದಿಂದ ಅನ್ವಯಿಸುವಂತೆ 
ನೀಡಲಾಗಿರುವ ಬಡ್ತಿಯನ್ನು ಕರ್ನಾಟಕ ನಾಗರೀಕ ಸೇವೆಗಳು (ಆರ್‌.ಪಿ.ಪಿ.ಪಿ.) ನಿಯಮಗಳು 1978ರ ನಿಯಮ 2 (1) (ಎ) ರನ್ವಯ 
ದಿನಾಂಕ:19.02.1996ರಿಂದಲೇ ಜಾರಿಗೆ ಬರುವಂತೆ ಪೂರ್ವಾನ್ಹಯವಾಗಿ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌.450 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ನೇವೆಗಳು-2). 
FOREST, ECOLOGY AND ENVIRONMENT SECRETARIAT 
Subject: Diversion of 3.85 ha of forest land for the purpose of construction of 110 KV DC 
Transmission line from 220 KV receiving station, Belgaum to 110 KVSC Ghataprabha line. 
Read: 1. Letter No.A5(2)GFI.CR.17.BGM/99-2000, dated:15.3.2000 and 23-12-2003 of 
Principal Chief Conservator of Forests, Bangalore. 
2. State Government letter No.FEE 40 FGL 2000, dated:20.6.2001 and 14.1.2004. 
3. Letter No. F(C)A /11.2/ 216/ KAR/ TL/1591, dated 12.11.2001 and 10.2.2004 of 
Government of India, Ministry of Environment and Forests, Regional Office, (South 
Zone), Bangalore 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೬, ೨೦೦೪ ೫೦೩ 





PREAMBLE: 

The Principal Chief Conservator of Forests, Bangalore vide his letter dated 15-3-2000 read at (1) 
above has submitted a proposal to State Government for diversion of an area 3.85 ha. of forest land in 
Belgaum reserve forest under Forest (Conservation) Act 1980, for construction of 110 KV DC 
transmission line from 220 KV receiving station Belgaum to 110 KV S/c Ghataprabha line in Belgaum 
Division in favour of Karnataka Power Transmission Corporation Limited, Belgaum. 

Accordingly, the proposal was recommended to Government of India for approval under section 
(2) of Forest (Conservation) Act 1980 vide State Government letter dated: 20.6.2001 read at (2) above 

The Government of India, Ministry of Environment and Forests, Regional Office, (South Zone), 
Bangalore has agreed to the proposal in principle (Stage-l) vide their letter dated 12.11.2001 read at (3) 
above subject to certain conditions. 

The compliance report on the condition has been sent to Government of India vide State 
Government letter dated 14.1.2004 read at (2) above. 

The Government of India, Ministry of Environment and Forests, Regional Office, (South Zone), 
Bangalore in their letter dated: 10-2-2004 read at (3) above has conveyed its final approval (Stage-ll) in 
accordance with Section 2 of Forest(Conservation)Act, 1980 for the diversion of 3.85 ha. of forest land in 
F.Sy.No.175 of Basavankolla(v) F.S.No.60 of Kanbargi(v) and F.Sy.No.207 of Kalkamba(v) in Belgaum 
Forest Division for construction of 110 KV DC transmission line from 220 KV receiving Station, Belgaum 
to 110 KV SC Ghataprabha line in favour of Karnataka Power Transmission Corporation Ltd., Belgaum 
with certain conditions. 

The proposal has been examined in the light of the final approval given by the Government of 
India and the following orders are issued. 

GOVERNMENT OREDER NO. FEE 104 FGL 2000, BANGALORE, DATED: 23rd April, 2004 

After careful consideration of the proposal and under the circumstances explained in the 
preamble Government are pleased to accord approval under section (2) of Forest (Conservation) Act 
1980 for diversion of 3.85 ha. of forest land in F.Sy.No.175 of of Basavankolla(v) F.S.No.60 of 
Kanbargi(v) and F.Sy.No.207 of Kalkamba(v) in Belgaum Forest Division for the purpose of construction 
of 110 KV DC transmission line from 220 KV receiving Station, Belgaum to 110 KV SC Ghataprabha line 
in favour of Karnataka Power Transmission Corporation Ltd., Belgaum subject to the following conditions. 

1. The legal status of forest land shall remain unchanged. 

The Compensatory afforestation shall be raised over 3.90 ha. of identified non-forest land at the 
cost of user agency. 

3. The mutated forest land be declared as protected forest/reserved forests within 6 months and the 
forest land shall be handed over to user agency after declaring it as a notified forest under Indian 
Forest Act. 

4. The total forest area utilized for the project shall not exceed 3.85 ha. 

5. The felling of trees in forest area for the project shall be regulated in accordance with the 
instructions contained in Annexure V of the guidelines issued under the Act. 

6. This shall be treated as a perpetual lease and the total forest area utilized for is not used for the 
stipulated purpose or when it no longer needed for the stipulated purpose the area should 
automatically revert back to the Forest Department. 


7. Thelessee has to pay the lease rent fixed by the Government from time to time. 
8. The cost of extraction of tree growth as calculated by the Department shall be paid by the user 
agency. 
By Order and in the name of the Governor of Karnataka, 
S.R. VATSALA 
PR-459 Under Secretary to Government, 


Forest, Ecology and Environment Department. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ವಿಷಯ: ಕರ್ನಾಟಕ ರಾಜ್ಯದಲ್ಲಿ ಎಲೆಕ್ಟ್ರೋ ಹೋಮಿಯೋಪತಿ ವೈದ್ಯ ಪದ್ಧತಿಯಲ್ಲಿ ವ್ಯಾಸಂಗ ಮಾಡಿ ವೃತ್ತಿನಿರತರಾಗಿರುವ 
ಅಭ್ಯರ್ಥಿಗಳಿಗೆ ವೃತ್ತಿಯನ್ನು ನಡೆಸಲು ಅನುಮತಿ ನೀಡುವ ಬಗ್ಗೆ. 
ಓದಲಾಗಿದೆ: 1. ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಎಲೆಕ್ಟೋ ಹೋಮಿಯೋಪತಿ ರೀಸರ್ಚ್‌ ಅಂಡ್‌ ಡೆವೆಲಪ್‌ಮೆಂಟ್‌ 
ಅಸೋಸಿಯೇಷನ್‌ (ರ), ಧಾರವಾಡ ಇವರೆ ಮನವಿ ದಿನಾಂಕಃ15.10.2003. 
2. ಸರ್ಕಾರಿ ಪತ್ರ ಸಂಖ್ಯೆ: ಆಕುಕ 299 ಪಿಟಿಡಿ 2003, ದಿನಾಂಕ:23.12.2003. 
3. ನಿರ್ದೇಶಕರು, ಭಾರತೀಯ ವೈದ್ಯ ಪದ್ಧತಿಗಳು ಮತ್ತು ಹೋಮಿಯೋಪತಿ ನಿರ್ದೇಶನಾಲಯ, ಇವರ ಪತ್ರ 
ಸಂಖ್ಯೆ: ಭಾವೈಪ! 30/ ನಿಅವಿ/ 2002-04, ದಿನಾಂಕ:17.11.2003 ಮತ್ತು ದಿನಾಂಕ:06.02.2004. 
4. ಜಂಟಿ ಕಾರ್ಯದರ್ಶಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಭಾರತ ಸರ್ಕಾರ ಇವರ ಪತ್ರ ಸಂಖ್ಯೆ: 
ಆರ್‌. 14015/25/96 ಯು ಅಂಡ್‌ ಹೆಚ್‌. (ಆರ್‌) (ಪಿಟಿ), ದಿನಾಂಕ:25.11.2003. 


೫೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೬, ೨೦೦೪ ಭಾಗ - ೧ 





pr) 


ಸಿ ರಾಜ್ಯ ಎಲೆಕ್ಟ್ರೋ ಹೋಮಿಯೋಪತಿ ಸಂಶೋಧನಾ ಮತ್ತು ಅಭಿವೃದ್ದಿ ಸಂಘವು, ಮೇಲೆ ಓದಲಾದ ಕ್ರಮ ಸಂಖ್ಯೆ: 
(1) ರ ಪತ್ರದಲ್ಲಿ 1992 "ರಿಂದ 1998ರ ಅವಧಿಯಲ್ಲಿ ಎಲೆಕ್ಟೋ ಹೋಮಿಯೋಪತಿ ದ ಪದ್ಧತಿಯಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದ 
ಸಂಸ್ಥೆಗಳಲ್ಲಿ "ವ್ಯಾಸಂಗ ಮಾಡಿ ವೃತ್ತಿನಿರತರಾಗಿರುವ ಅಭ್ಯರ್ಥಿಗಳಿಗೆ ಎಲೆಕೋ ಹೋಮಿಯೋಪತಿ ವೈದ್ಯ ಪದ್ಧತಿಯಲ್ಲಿ ವೃತ್ತಿ ನಡೆಸಲು 
ಅನುಮತಿಯನ್ನು. ನೀಡಬೇಕೆಂದು ಸ್ವ-ವಿವರವಾದ ಬೇಡಿಕೆಯ ಮನವಿಯನ್ನು ಸಲ್ಲಿಸಿರುತ್ತಾರೆ. ಈ “ಬಿಗೆ ನ್ಯಾಯಾಲಯದ. ತೀರ್ಪಿನ 
ಅನುಗುಣವಾಗಿ ಹಾಗೂ ಕೇಂದ್ರ ಸರ್ಕಾರದ ಮಾರ್ಗದರ್ಶನದ ಅನುಗುಣವಾಗಿ ಪರಿಶೀಲಿಸಿ, ಅಭ್ಯರ್ಥಿಗಳ ವಿವರ ಹಾಗೂ ದಾಖಲೆ 
ಪಟ್ಟಿಯನ್ನು ಪಡೆದು ವರದಿಯನ್ನು ಸಲ್ಲಿಸಬೇಕೆಂದು ಮೇಲೆ ಓದಲಾದ ಕ್ರಮ ಸಂಖ್ಯೆ: (2)ರ ಪತ್ರದಲ್ಲಿ ನಿರ್ದೇಶಕರು, ಭಾರತೀಯ ವೈದ್ಯ 
ಪದ್ಧತಿ ಮತ್ತು ಹೋಮಿಯೋಪತಿ. ಇಲಾಖೆ ಇವರನ್ನು ಕೋರಲಾಗಿತ್ತು. 

ನಿರ್ದೇಶಕರು, ಭಾರತೀಯ ವೈದ್ಯ ಪದ್ಧತಿ ಮತ್ತು ಹೋಮಿಯೋಪತಿ ಇಲಾಖೆ, ಬೆಂಗಳೂರು ಇವರು ಮೇಲೆ ಓದಲಾದ ಕ್ರಮ 
ಸಂಖ್ಯೆ: (3)ರ ತಮ್ಮ ಪತ್ರದಲ್ಲಿ, 1992- "93 ನೇ “ಶೈಕ್ಷಣಿಕ ವರ್ಷದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಲೆಕ್ಟ್ರೋ ಹೋಮಿಯೋಪತಿ ವೈದ್ಯಕೀಯ 
ಕೋರ್ಸನ್ನು (ಬಿಇಎರಎಸ್‌ ಡು) ನಡೆಸುವಂತಹ ಹಲವಾರು ಸಂಸ್ಥೆಗಳು "ಸರ್ಕಾರದ ಮನ್ನಣೆ ಇಲ್ಲದೆ ಪ್ರಾರಂಭಗೊಂಡು, ಕಾರ್ಯನಿರ್ವಹಿಸಿ 
ಇಂತಹ ಸಂಸ್ಥೆಗಳಲ್ಲಿ ಹಲವಾರು ವಿದ್ಯಾರ್ಥಿಗಳು ಎಲೆಕ್ಟೋ ಹೋಮಿಯೋಪತಿ ವೈದ್ಯ ಪದ್ಧತಿಯಲ್ಲಿ. ವ್ಯಾಸಂಗ ಮಾಡಿರುವುದು ಕಂಡು 
ಬಂದಿದೆ ಎಂದು ತಿಳಿಸಿದ್ದಾರೆ. ನಿರ್ದೇಶನಾಲಯದ ಅಡಿಯಲ್ಲಿ ಕೆಲಸ ಮಾಡುತ್ತಿರುವೆ ಅಯುರ್ಜೇದ "ಮತ್ತು ಯುನಾನಿ ವೃತ್ತಿ ನೋಂದಣಾ 
ಮಂಡಳಿಯ ನೋಂದಣಾಧಿಕಾರಿಗಳ ಅಧಿಕೃತ ಗಮನಕ್ಕೆ ಬಂದ ನಂತರ ಈ ಮೇಲೆ ತಿಳಿಸಿದ ಎಲೆಕೋ ಹೋಮಿಯೋಪತಿ ಪದವಿ 
ನಡೆಸುತ್ತಿದ್ದ ಕಾಲೇಜುಗಳ ವಿರುದ್ದ ಕ್ರಮ ಜರುಗಿಸಲು "ಮುಂದಾದಾಗ, ಕಾಲೇಜುಗಳನ್ನು ನಡೆಸುತ್ತಿದ್ದ ಸಂಸ್ಥೆಗಳು, ಕರ್ನಾಟಕ ರಾಜ್ಯದ 
ಮಾನ್ಯ ಉಚ್ಚನ್ಯಾಯಾಲಯದ ಪರ್ಟಿ ಸಂಖ್ಯೆ: ಡಬ್ಲೂಪಿ 15339 ರಿಂದ 45/1994 (ಶಿಕ್ಷಣ)ರೆಲ್ಲಿ ತಡೆಯಾಜ್ಞೆ ಪಡೆದಿದ್ದು, ಈ 
ತಡೆಯಾಜ್ಞೆಯ ಮಾನ್ಯ ಉಚ್ಚ ನ್ಯಾಯಾಲಯದಿಂದ ವಜಾ ಆದ ನಂತರ ನಿಯಮಾನುಸಾರ ಕ್ರಮವನ್ನು ಜರುಗಿಸಿ ಸದರಿ ಸಂಸ್ಥೆಗಳನ್ನು 
ಮುಚ್ಚಲಾಗಿದೆ. 

ಈ ಬಗ್ಗೆ ಕೇಂದ್ರ ಸರ್ಕಾರವು, ತನ್ನ ಆದೇಶದಲ್ಲಿ ಉಲ್ಲೇಖಿಸಿ ಎಲೆಕ್ಟೋ ಹೋಮಿಯೋಪತಿ ವೈದ್ಯ ಪ ಪದ್ಧತಿಗೆ ಈ ಬೆಳವಣಿಗೆ 
ಹಂತದಲ್ಲಿ, ಮನ್ನಣಿ ನೀಡಲು ಸಾಧ್ಯಾಸಾಧ್ಯತೆಯನ್ನು ಪರಿಶೀಲಿಸಲು ಡೈರೆಕ್ಟರ್‌ ಜನರಲ್‌ ಆಫ್‌ ಹೆಲ್ತ್‌ ಸೈನ್ಸ್‌ ' “ನಿರ್ಮಾಣ ಭವನ, 
ನವದೆಹಲಿ ಇವರಿಗೆ ವರದಿಯನ್ನು ನೀಡಲು ತಿಳಿಸಿತ್ತು. ಈ ನಿಟ್ಟಿನಲ್ಲಿ ಡೈರೆಕ್ಟರ್‌ ಜನರಲ್‌ ಆಫ್‌ ಹೆಲ್ತ್‌ ಸೈನ್ಸ್‌ಸ್‌ರವರು ಈ ಪದ್ಧತಿಯು 


ಇನ್ನೂ ಬೆಳವಣಿಗೆ ಹಂತದಲ್ಲಿದ್ದು "ಇದನ್ನು ಪ್ರತ್ನೇಕ ಶಾಸವೆಂದು ಪರಿಗಣಿಸಲು ಸಾಧ್ಯ ವಿಲ್ಲವೆಂದು, ಆದರೆ MR ಹೋಮಿಯೆನೀಪತಿ 


ರು 
ವಿಷಯವನ್ನು ದೇಶದಲ್ಲಿನ ವಿಲ್ಲಾ ಹೋಮಿಯೋಪತಿ ಶುಲೇಜುಗಳಲ್ಲಿ ಒಂದು ವಿಷಯವನ್ನಾಗಿ ಭೋದಿಸಲು ಯೋಗ್ಯವಾಗಿದ್ದು, ಇದರಿಂದ 
ಸಾರ್ವಜನಿಕರಿಗೆ ಹೆಚ್ಚು ಲಾಭದಾಯಕವಾಗಿರುವುದರಿಂದ ಇದನ್ನು ಪಠ್ಯಕ್ರಮದಲ್ಲಿ ಸೇರಿಸಲು. ಶಿಫಾರಸ್ಸು ಮಾಡಿರುತ್ತಾರೆ. ಆಲ್ಲದೆ ಮಾನ್ಯ 
ಉಚ್ಛ ನ್ಯಾಯಾಲಯ, "ದೆಹಲಿ ತೀರ್ಪಿನ ಸಂಖ್ಯೆ: ೦/4015/96 ಮತ್ತು ೦W/8468/97 ರಲ್ಲಿ ನ್ಯಾಯಾಲಯವು ಕೇಂದ್ರ ಮತ್ತು ರಾಜ್ಯ 
ಸಕಾ£ರಗಳಿಗೆ ನಿಯಮಗಳನ್ನು ರಚಿಸುವ ಬಗ್ಗೆ ಮತ್ತು ಲೈಸನ್ಸ್‌ ನೀಡುವ ಬಗ್ಗೆ ಮತ್ತು ಇನ್ನಿತರ ವಿಷಯಗಳ ಬಗ್ಗೆ ಆದೇಶಿಸಿದೆ. ದೆಹಲಿಯ 
ಉಚ್ಚನ್ಯಾಯಾಲಯದ ಆದೇಶವನ್ನು ಮಾನ್ಯ ಸರ್ವೋಚ್ಛ ನ್ಯಾಯಾಲಯವು ಲೀವ್‌ ಅಪೀಲು (ಸಿವಿಲ್‌). ಸಂಖ್ಯೆ: 11262/2000, 
ದಿನಾಂಕ: 18.11. 98ರಲ್ಲಿ ಎತ್ತಿ ಓಡಿದಿದೆ. 

ಈ ಹಿನ್ನೆಲೆಯಲ್ಲಿ” ನಿರ್ದೇಶಕರು, ಭಾರತೀಯ ವೈದ್ಯ ಪದ್ಧತಿ ಮತ್ತು ಹೋಮಿಯೋಪತಿ ಇಲಾಖೆ, ಬೆಂಗಳೂರು ಇವರು 
ಶ್ರೀಸಾಮಾನ್ಯರಿಗೆ ಯಾವುದೇ ರೀತಿಯಲ್ಲಿ ಹಾನಿಯಾಗದಂತೆ" ಎಲೆಕ್ಕೋ ಹೋಮಿಯೋಪತಿಯಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳು 
ಔಷಧೋಪಚಾರವನ್ನು ಮಾಡಲು ಅನುಮತಿ ನೀಡಬಹುದೆಂದು ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿರುತ್ತಾರೆ. 

ಕೇಂದ್ರ ಸರ್ಕಾರವು ಮೇಲೆ ಓದಲಾದ ಕ್ರಮ ಸಂಖ್ಯೆ: (4ರ "ಸುತ್ತೋಲೆಯಲ್ಲಿ ಇಂತಹ ಎಲೆಕ್ಟ್ರೋ ಹೋಮಿಯೋಪತಿ ವೈದ್ಯ 
ಪದ್ಧತಿ ಕೋರ್ಸನ್ನು ಮಾನ್ಯತೆ ಮಾಡಿರುವುದಿಲ್ಲವೆಂದು, ಸರ್ಕಾರದಿಂದ ಮನ್ನಣೆ" ಪಡೆದ "ವೈದ್ಯ ಪದ್ಧತಿಯಲ್ಲಿ” ವೃತ್ತಿ ನಡೆಸುವವರು ಮಾತ್ರ 
ಸ ಎಂಬ ಪದನಾಮವನ್ನು ಬಳಸಬೇಕೆಂದು ಆದೇಶ ನೀಡಿದೆ. 

ಸರ್ಕಾರವು ಈ ಪ್ರಸ್ತಾವನೆಯನ್ನು ಪರಿಶೀಲಿಸಿದೆ. ಆದುದರಿಂದ ಈ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ: ಆಕುಕ 299 ಪಿಟಿಡಿ 2003, ಬೆಂಗಳೂರು, ದಿನಾಂಕ: 20ನೇ ಫೆಬ್ರವರಿ, 2004 

ಪ್ರಸ್ತಾವನೆಯಲ್ಲಿ ಹೇಳಲಾದ ಅಂಶಗಳನ್ನು ಪರಿಗಣಿಸಿ ಹಾಗೂ ನಿರ್ದೇಶಕರು, ಭಾರತೀಯ ವೈದ್ಯ ಪದ್ಧತಿ ಮತ್ತು 
ಹೋಮಿಯೋಪತಿ ಇಲಾಖೆ ಇವರ ಶಿಫಾರಸ್ಸಿನ ಅನುಗುಣವಾಗಿ ಎಲೆಕ್ಟ್ರೋ ಹೋಮಿಯೋಪತಿ ವೈದ್ಯ ಪದ್ಧತಿಯಲ್ಲಿ "ರ್ಯ ನಿರ್ವಹಿಸಿದ 
ಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡಿ ಖಾಸಗಿ ವೃತ್ತಿಯನ್ನು ಪ್ರಾರಂಭಿಸಿರುವ 'ನಿಲೆಕ್ಟೋ ಹೋಮಿಯೋಪತಿ ಅಭ್ಯರ್ಥಿಗಳು ಜನಸಾಮಾನ್ಯರಿಗೆ 
ಯಾವುದೇ ರೀತಿಯಲ್ಲಿ ಹಾನಿಯಾಗದಂತೆ ಮತ್ತು ಇನ್ನು "ಮುಂದೆ ಸಂಸ್ಥೆಗಳು ಇಂತಹ ಯಾವುದೇ ಹೊಸ ಎಲೆಕ್ಟ್ರೋ ಹೋಮಿಯೋಪತಿ 
ವೃತ್ತಿ ತರಗತಿಯನ್ನು ಪ್ರಾರಂಭಿಸಬಾರದೆಂಬ ಷರತ್ತನ್ನು 'ವಿಧಿಸುತ್ತಾ ಕಾರ್ಯನಿರತರಾಗಿರುವ ಎಲೆಕೋ ಹೋಮಿಯೋಪತಿ ಅಭ್ಯರ್ಥಿಗಳಿಗೆ 
ಈ “ಕೆಳಗಿನ ಷರತ್ತುಗಳಿಗೆ ಒಳಪಟ್ಟು ಎಲೆಕ್ಟ್ರೋ ಹೋಮಿಯೋಪತಿ ಔಷಧೋಪಚಾರ ಮಾಡಲು ಸರ್ಕಾರದ ಅನುಮತಿಯನ್ನು ನೀಡಲು 
ನಿರ್ದೇಶಕರಿಗೆ ಸೂಚಿಸಿದೆ. 

1. ಈ ಅನುಮತಿಯು ಸರ್ಕಾರದಿಂದ ಮಾನ್ಯತೆ ಅಥವಾ ನೋಂದಣಿ ಆಗಿದೆ ಎಂದು ಭಾವಿಸುವಂತಿಲ್ಲ, ಮತ್ತು ಕೋರ್ಸಿಗೆ ಮಾನ್ಯತೆ 
ನೀಡಲಾಗುವುದಿಲ್ಲ. 

2. ಎಲೆಕ್ಟ್ರೋ ಹೋಮಿಯೋಪತಿ ವೈದ್ಯ ಪದ್ಧತಿಯಲ್ಲಿ ಕಾರ್ಯನಿರ್ವಹಿಸಿದ ಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡಿದ ಎಲ್ಲಾ ಅಭ್ಯರ್ಥಿಗಳ 
ಪಟ್ಟಿಯನ್ನು ಅರ್ಜಿದಾರರು ದಾಖಲೆಗಳ ಸಮೇತ "ನಿರ್ದೇಶಕರು, ಭಾರತೀಯ ವೈದ್ಯ "ಪದ್ಧತಿ ಮತ್ತು ಹೋಮಿಯೋಪತಿ ಇಲಾಖೆ 
ಇವರಿಗೆ ಸಲ್ಲಿಸತಕ್ಕದ್ದು. 

3. ನಿರ್ದೇಶಕರು ಸೂಚಿಸಿದ ಮಾದರಿಯಲ್ಲಿ ಅಭ್ಯರ್ಥಿಗಳ ಪಟ್ಟಿ ತಯಾರಿಸಿ 6 ತಿಂಗಳ ಒಳಗಾಗಿ ಸಲ್ಲಿಸತಕ್ಕದ್ದು. 

4. ನೋಂದಾಯಿತ ರಾಜ್ಯಮಟ್ಟದ ಸಂಘಟನೆಯಾದ ಸಂಸ್ಥೆಯಿಂದ ಅರ್ಜಿದಾರರು ಸಲ್ಲಿಸಿದ ಅಭ್ಯರ್ಥಿಗಳ ಪಟ್ಟಿಯನ್ನು ಭಾರತೀಯ 
ವೈದ್ಯ ಪದ್ಧತಿ ಮತ್ತು ಹೋಮಿಯೋಪತಿ ನಿರ್ದೇಶನಾಲಯದ ಅಭಿವೃದ್ದಿ ವಿಭಾಗದಲ್ಲಿ "'ಕಾಯ್ದಿರಿಸತಕ್ಕದ್ದು. 

5. ನಿರ್ದೇಶಕರು ಅರ್ಜ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಎಲೆಕ್ಟ್ರೋ ಹೋಮಿಯೋಪತಿ ವೈದ್ಯ ಪದ್ದತಿಯಲ್ಲಿ ವೃತ್ತಿ 
ನೀಡಿದ ಕುರಿತು, ಪ್ರಮಾಣ ಪತ್ರ ವಿಶರಿಸತಕ್ಕದ್ದು. 

6. ಕೇಂದ್ರ ಸರ್ಕಾರದಿಂದಾಗಲೀ: ರಾಜ್ಯ ಸರ್ಕಾರದಿನಿದಾಗಲೀ ಯಾವುದೇ ಸಹಾಯಧನ ನೀಡಲಾಗುವುದಿಲ್ಲ. 

7. ಈ ವೃತ್ತಿಯಲ್ಲಿ ಕಾರ್ಯ ನಿರ್ವಹಿಸುವವರು, ವೈದ್ಯರೆಂದು ಪದನಾಮ ಬಳಸುವಂತಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಚೋಮಾನಾಯಕ್‌ ಜಿ. 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌.464 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 


ಸ್‌ 


Tbk 


ಕೈಗೊಳ್ಳಲು ಅನುಮತಿ 


